ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಸರ್ವೇ ಸಮಸ್ಯೆ ಹಾಗೂ ಸರ್ಮೇಯರ್ಸ್‌ ನೇಮಕಾತಿ ಬಗ್ಗೆ 


ಶ್ರೀಕವಟಗಿಮಠಮಹಾಂತೇಶಮಲ್ಲಿಕಾರ್ಜುನ(ಸ್ಥಳೀಯಸಂಸ್ಕೆಗಳಕ್ಲೇತು):- 
197 (393) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಂದಾಯ ಇಲಾಖೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸರ್ಮೇ ಕೆಲಸ ಬಾಕಿ ಇದ್ದು, ಇದರಿಂದಾಗಿ 
ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಇಲಾಖೆಗೆ ಒಟ್ಟಿ ಮಂಜೂರಾಗಿರುವ ಸರ್ಮೇಯರ,ಳ ಸಂಖ್ಯೆ ಎಷ್ಟು; ಆ ಪೈಕಿ ಪ್ರಸ್ತುತ ಕಾರ್ಯ 
ನಿರ್ವಹಿಸುತ್ತಿರುವವರ ಸಂಖ್ಯೆ ಎಷ್ಟು; 


(ಇ) ಇದರಲ್ಲಿ ಎಷ್ಟು ಮಂದಿ ಸರ್ಕಾರಿ ಸರ್ಮೇಯರ(ಿದ್ಮಾರೆ ಎಷ್ಟು; ಮಂದಿ ಗುತ್ತಿಗೆ ಆಧಾರದ ಮೇಲೆ 
ಕಾರ್ಯನಿರ್ವಹಿಸುತ್ತಿದ್ದಾರೆ; 


(ಈ) ರಾಜ್ಯದಲ್ಲಿನ ಸರ್ವೇ ಸಮಸ್ಯೆಯನ್ನು ಪರಿಹರಿಸಲು ಸರ್ಕಾರ ಸರ್ಮೇಯರ,ಳ ನೇಮಕಾತಿ ಪ್ರಕ್ರಿಯೆ 
ನಡೆಸುವ ಯೋಜನೆ ಮಾಡಿದೆಯೇ; 


(ಉ) ಮಾಡಿದ್ದಲ್ಲಿ, ಯಾವ ಕಾಲಮಿತಿಯೊಳಗೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುವುದು? 


(a 


